ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಹಿಂದುಳಿದ ವರ್ಗಗಳ ಆಯೋಗದ ವರದಿ ಕುರಿತು 
ಶ್ರೀ ಕಾಂತರಾಜ್‌ (ಬಿಎ೦ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ) :- 


966 (1037) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಸಂವಿಧಾನದ 74 ಹಾಗೂ 75ನೇ ತಿದ್ದುಪಡಿಯಂತೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಜಾತಿವಾರು ಸಮೀಕ್ಲ್‌ 
ನಡೆಸಿ ಮೀಸಲಾತಿಯ ಪ್ರಮಾಣದ ಪರಿಷ್ಠರಣೆಯಾಗಬೇಕೆಂದು ಸುಪ್ರೀಂ ಕೋರ್ಟಿನ ತೀರ್ಪು 
ಬಂದಿರುವುದು ಸರ್ಕಾರದ ಗಮನಕ್ಕೆ ಬಂದಿಲ್ಲವೇ ; ಬಂದಿದ್ದಲ್ಲಿ ಸರ್ಕಾರ ತೆಗೆದುಕೊಂಡಿರುವ 
ಶ್ರಮಗಳೇನು ; (ವಿವರ ನೀಡುವುದು) 


(ಆ) ಕಳೆದ 5 ವರ್ಷಗಳಿಂದ ಹಿಂದುಳಿದ ವರ್ಗಗಳ ಆಯೋಗದಿಂದ 2015ರ ಏಪ್ರಿಲ್‌-ಮೇ ತಿಂಗಳಲ್ಲಿ 
ಸಮಿೀಕ್ಲೆ ಪೂರ್ಣಗೊಳಿಸಿದ್ದರೂ ಸಹ ಸಮೀಕ್ಲೆಯ ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡದಿರಲು 
ಕಾರಣವೇನು ; ಇದರಿಂದ ಸರ್ಕಾರಕ್ಕೇನಾದರೂ ತೊಂದರೆಯಿದೆಯೇ ; (ವಿವರ ನೀಡುವುದು) 


(ಇ) ಜಾತಿವಾರು ಸಮೀಕ್ಷೆ ನಡೆಸಿ, ಅವಕಾಶ ವಂಚಿತ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸುವುದು 
ಸರ್ಕಾರದ ಜವಾಬ್ದಾರಿಯಲ್ಲವೆ ; ಹಾಗೂ ಇದು ಓಬಿಸಿ ವರ್ಗಗಳಿಗೆ ಮಾಡಿರುವ ವಂಚನೆಯಲ್ಲವೆ; 
ಸರ್ಕಾರ ವಿಳಂಬ ಧೋರಣೆ ಅನುಸರಿಸುತ್ತಿರುವುದಕ್ಕೆ ಕಾರಣವೇನು ; 


(ಈ) ಎಷ್ಟು ದಿನಗಳಲ್ಲಿ ಈ ವರದಿಯನ್ನು ಜಾರಿಗೊಳಿಸಿ ಓಬಿಸಿ ವರ್ಗಗಳ ಅವಕಾಶ ವಂಚಿತರಿಗೆ 
ಸಾಮಾಜಿಕ ನ್ಯಾಯ ಒದಗಿಸಲಾಗುವುದು? 


